ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಕೊಡಗು ಜಿಲ್ಲೆಯಲ್ಲಿ ಕಳೆದೆರಡು ವರ್ಷ ಸಂಭವಿಸಿದ ಪ್ರಕೃತಿ ವಿಕೋಪದ ನಂತರದಲ್ಲಿ ಬಸ್‌ ಸಂಚಾರ ವ್ಯವಸ್ಥೆ ಕಲ್ಲಿಸುವ ಕುರಿತು 
ಶ್ರೀಮತಿ ಎಸ್‌. ವೀಣಾ ಅಚ್ಛ್ಚಯ್ಯ(ವಿಧಾನಸಭೆಯಿಂದ ಚುನಾಯಿತರಾದವರು):- 
1380 (1636) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಮೊದಲು ಇದ್ದ ಎಲ್ಲಾ ಮಾರ್ಗಗಳಲ್ಲಿ ಬಸ್‌ 
ಸಂಚಾರ ವ್ಯವಸ್ಥೆ ಪುನರ್‌ ಸ್ಥಾಪಿಸಲಾಗಿದೆಯೇ ; 
(ಅ) 2 ಬಾರಿ ಸಂಭವಿಸಿದ ಪ್ರಕೃತಿ ವಿಕೋಪದ ನಂತರದಲ್ಲಿ ಯಾವುದಾದರೂ ಮಾರ್ಗದ ಸೇವೆಯನ್ನು ರದ್ದುಗೊಳಿಸಿರುವ 


ಅಥವಾ ಕಡಿತಗೊಳಿಸಿರುವ ಪ್ರಕರಣಗಳಿವೆಯೇ ; 


(ಇ) ಜಿಲ್ಲೆಯಲ್ಲಿ ಇನ್ನೂ ಬಸ್‌ ಸಂಚಾರ ಸೌಲಭ್ಯದಿಂದ ವಂಚಿತವಾಗಿರುವ ಗ್ರಾಮಗಳಿವೆಯೇ ; ಇದ್ದಲ್ಲಿ, ಪಟ್ಟಿ ನೀಡುವುದು ಹಾಗೂ 
ಈ ಗ್ರಾಮಗಳಿಗೆ ಇದುವರೆವಿಗೂ ಸೌಲಭ್ಯ ಕಲಿಸದೇ ಇರಲು ಕಾರಣಗಳೇನು ? 


